ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಕರ್ನಾಟಕ ಸಾಬೂನು ಮಾರ್ಜಕ ನಿಗಮದಿಂದ ಉತ್ಪನ್ನಗಳ ಜಾಹಿರಾತು ನೀಡಲಾಗಿರುವ ಬಗ್ಗೆ 
ಶ್ರೀ ಸಿ.ಆರ್‌. ಮನೋಹರ್‌(ಸ್ಪಳೀಯ ಸಂಸ್ಥೆಗಳ ಕ್ಷೇತ್ರ) - 
733 (833) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ (Mysur Sanda ಂmpany) ಸಂಸ್ಥೆಯಲ್ಲಿ 2020-21ನೇ ಸಾಲಿನಲ್ಲಿ 
ನಿಗಮದ ಉತ್ಪನ್ನಗಳ ಬಗ್ಗೆ ಜಾಹೀರಾತು ನೀಡಲು ಮೀಸಲಿರಿಸಿರುವ ಅನುದಾನವೆಷ್ಟು; 


(ಆ) ನಿಗಮದಿಂದ ಯಾವ ಯಾವ ರೀತಿಯಲ್ಲಿ ಜಾಹೀರಾತು ನೀಡಲಾಗುತ್ತಿದೆ; (ವಿವರವನ್ನು ನೀಡುವುದು) 
(ಇ) ಜಾಹೀರಾತಿಗಾಗಿ ಮೀಸಲಿರಿಸಿರುವ ಅನುದಾನದಲ್ಲಿ ವೆಚ್ಚ ಮಾಡಿರುವ ಅನುದಾನ ಎಷ್ಟು; (ಮಾಹಿತಿ ನೀಡುವುದು) 


(ಈ) ಯಾವ ಯಾವ ಮಾಧ್ಯಮದ (ಉದಾ: ಪತ್ರಿಕೆ, ಹೋರ್ಡಿಂಗ್‌, ರೇಡಿಯೋ) ಮೂಲಕ ಜಾಹೀರಾತು ನೀಡಲಾಗುತ್ತದೆ? 
(ವಿವರವನ್ನು ನೀಡುವುದು) 


